`ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 234 (26ರ) 


: ಶ್ರೀಮತಿ ಎಸ್‌. ವೀಣಾ ಅಚ್ಲಯ್ಯ 


(ವಿಧಾನ ಸಭೆಯಿಂದ ಚುನಾಲುತರಾದವರು) 


: 22.೦9:೦೦೦2೦ 


: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಪ್ರಶ್ನೆ 


. ಉತ್ತರ 


2೦೭೦-21ನೇ ಸಾಅನ 
ಆಯವ್ಯಯದಲ್ಲಿ ಘೋಷಿಸಿದಂತೆ 
ರಾಜ್ಯ್‌ ಸರ್ಕಾರವು 'ಕೇಂದ 
ಸರ್ಕಾರದ ಸಹಯೋಗದೊಂದಿಗೆ 
ತುಮಕೂರಿನ'ವಸಂತ 
ನರಸಾಪುರ ಕೈಗಾರಿಕಾ ಪ್ರದೇಶದ 
540೦ ಎಕರೆ ವಿಸ್ತೀರ್ಣದ 
ಭೂಮಿಯಲ್ಲಿ ಮೆಷಿನ್‌ ಟೂಲ್‌ 


ಪಾರ್ಕ್‌ನ್ನು 425 ಕೋಟ 


: .| ರೂಗಳ ವೆಚ್ಚದಲ್ಲ 


ಸ್ಥಾಪಿಸಲಾಗಿದೆಯೇ: 


ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ 
ಸಹಯೋಗದೊಂದಿಗೆ -: ತುಮಕೂರು ಜಲ್ಲೆಯ ವಸಂತ 
ನರಸಾಪುರ ಕೈಗಾರಿಕಾ ಪ್ರದೇಶದ ೮4೦ ಎಕರೆ 
ವಿಪ್ತೀರ್ಣದ ಪ್ರದೇಶದಲ್ಲ ಮೆಷಿನ್‌ “ಟೂಲ್‌ ಪಾರನ್ನು | 
ಸ್ಥಾಪಿಸಲು ನಿರ್ಣಲಸಲಾಗಿದ್ದು, “ಹಿವಿಲ್‌ ಕಾಮಗಾರಿ 
ಹಾಗೂ ವಿದ್ಯುತ್‌ ಕಾಮಗಾರಿಗಳ ಕಾರ್ಯವು 
ಮುಕ್ತಾಯ ಹೆಂತದಲ್ಲದೆ. 


ಮೆಷಿನ್‌ ಟೂಲ್‌ ಪಾರ್ಕ್‌ 


ಸ್ಥಾಪಿತವಾಗಿದ್ದಲ್ಲ, ಎಷ್ಟು ಜನ 
ನಿರುಜ್ಯೋಗಿಗಳಗೆ ಅವಕಾಶ 


| ಕಲ್ತಸಲಾಗಿದೆ: ಅದರಲ್ಲ ರಾಜ್ಯದ 


ಮೆಷಿನ್‌: ಟೂಲ್‌ ಪಾರ್ಕ್‌ನಲ್ಲ ಕೈಗಾರಿಕೆ 
ಸ್ಥಾಪಿಸಲು ಅನುಮೋದನೆ ಪಡೆದಿರುವ ಘಟಕಗಳಗೆ 
ಮಾಡುವ . ಪ್ರಕ್ರಿಯೆಯು 


ಜಮೀನು ಹಂಚಿಕೆ 


ಪ್ರಗತಿಯಲ್ಲದ್ದು, ಘಟಕಗಳು ತಮ್ಮ ಉತ್ಪಾದನಾ 


ಎಷ್ಟು ಜನ ನಿರುಬ್ಯೋಗಿಗಳಗೆ 
ಅವಕಾಶ ಕಲ್ಪಸಲಾಗಿದೆ; 


ಚಟುವಟಕೆಗಳನ್ನು ಪ್ರಾರಂಭಿಸಿದ ನಂತರ, 
ಉದ್ಯೋಗಗಳನ್ನು ನಿಯಮಾನುಸಾರ ನೀಡಲಾಗುವುದು. 


ಇ. | ಇದಕ್ಕೆ ಪ್ರಸ್ತುತ ತಗುಅರುವ ಒಟ್ಟು 


ಇಲ್ಲಯವರೆಗೆ  ಥೂಪರಿಹಾರ ಮತ್ತು 


- 


ನಿಯಮಾನುಸಾರ ನಡೆದಿದೆಯೇ? 
(ಈ ಬದ್ದೆ ಪಂಪೂರ್ಣ ವರದಿ 
ನೀಡುವುದು) 


ಮೊತ್ತವೆಷ್ಟು; ಕಾಮಗಾರಿಗಾಗಿ ಒಟ್ಟು ರೂ.385.೦೦ ಕೋಟ ವೆಚ್ಚ 
ಮಾಡಲಾಗಿದೆ. 
ಈ. | ಈ ಕಾಮಗಾರಿ ಪ್ರಕ್ರಿಯೆ ಟೆಂಡರ್‌ ಹೌದು. 


ಕೆ.ಐ.ಎ.ಡಿ.ಟ. ಹಾಗೂ ಟ.ಎಂ.ಟಿ.ಪಿ. ವತಿಯಿಂದ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣಿಗಳಲ್ಲ ಪಾರದರ್ಶಕತೆ 
ಅಧಿನಿಯಮ 199೨ರಡಿ ಕಾಮಗಾರಿ ನಿರ್ವಹಿಸಲು 


| ಟೆಂಡರ್‌ ಪ್ರಕ್ರಿಯೆ ನಡೆಸಿ, ಬೆಂಡರ್‌ನಣ್ಲ ತಾಂತ್ರಿಕ 


ಜಡ್‌ನಲ್ಲ ಅರ್ಹತೆ ಹೊಂದಿದ ಜಡ್ಡುದಾರರುಗಳ ಆರ್ಥಿಕ 
ಜಡ್ಡುಗಳನ್ನು ಮಾತ್ರ ತೆರೆಯಲಾಗಿದ್ದು, ಅತೀ ಕಡಿಮೆ 
ದರಗಳನ್ನು: ನಮೂದಿಸಿದ ಅರ್ಹ ಅಡ್ಡುದಾರರಿಗೆ 
ಕಾಮಗಾರಿ ನೀಡಲು ಕಾರ್ಯಾದೇಶ ನೀಡಲಾಗಿದೆ. 


ಸಂಖ್ಯೆ: ಸಿಐ 15೦ ಐಎಪಿ (ಇ) 2೦೭೦ 


ಕ್ರ 
(ಜಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


